ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು . 


ಉತ್ತರಿಸುವವರು 


586 
ಶ್ರೀ ಶಶಿಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ) 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 


ಸಚಿವರು. 
ಉತ್ತರಿಸಬೇಕಾದ ದಿನಾಂಕ 05/02/2021 
ಪ್ರ ಪಠೆ ತರ 
ಸಂ. ಪ | ಉತ್ತ 
ಅ. | ರಾಜ್ಯದಲ್ಲಿ ' ಎಷ್ಟು ಅಂಗನವಾಡಿ ಕೇಂದ್ರಗಳು] ರಾಜ್ಯದಲ್ಲಿ 83 ಆರಗನವಾಡಿ ಕಾಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ: | 
ಸಾರ್ಯನಿನೂಭಸುತ್ತಿೆ. ಅಂಗನವಾಡಿ | ಒಂಗ್ಗನವಾಡಿ ಕಾರ್ಯಕರ್ತೆಯರಿಗೆ ಈ ಕೆಳಕಂಡಂತೆ ಗೌರವಧನವನ್ನು 
ಕಾರ್ಯಕರ್ತೆಯರಿಗೆ ನೀಡುತ್ತಿರುವ ಗೌರವಧನ ಪಾವತಿಸಲಾಗುತಿದೆ. 
ಎಷ್ಟು; ಅವರ ದಿನದ ಕಾರ್ಯಾವಧಿ ಎಷ್ಟು ಹಡ್ಜೆ ಪಾಷಾಸುತ್ತಿರುವ 
(ವಿವರ ನೀಡುವುದು.) _ ಗೆರವಧನ 
ಅಂಗನವಾಡಿ ಕಾರ್ಯಕರ್ತೆ ರೂ.10,000/- 
ಮಿನಿ ಅಂಗನವಾಡಿ ಕಾರ್ಯಕರ್ತೆ ರೂ.6,250/- 
ಅಂಗನವಾಡಿ ಸಹಾಯಕಿ ರೂ.5,250/- 
ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಾವಧಿ ಬೆಳಿಗ್ಗೆ 9.30 ರಿಂದ ಸಂಜೆ 
ಸ 4.00 ರವರೆಗೆ. 
ಆ. | ಅಂಗನವಾಡಿ `'ಕಾರ್ಯೆಕರ್ತೆಯರ ಜೀಔಗ 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು ? 


ಬಂದಿದೆ. 


ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ 
ಅಗತ್ಯ ಕ್ರಮ ವಹಿಸಲಾಗುತ್ತಿದೆ. 


ES ಜೀಕ್‌ ಕೃಸಾಂಡ ಇಪ 

ಸಂ k N 

1 | ಅಂ.ಕಾರ್ಯಕರ್ತೆ ಯರ ಅಂಕಾರ್ಯಕರ್ತೆ 7 ಸಹಾಯಿಕಿಯೆರು 
ಕೆಲಸವನ್ನು ಖಾಯಂ | ಗೌರವಧನ ಸೇಷೆಗೆ ಸೇರಿದ್ದು, 
ಗೊಳಿಸಬೇಕು ಅಥವಾ ಗೌರವಧನವನ್ನು ನೀಡಲಾಗುತ್ತಿದೆ. ಇವರ 
ಕನಿಷ್ಠ ವೇತನವನ್ನು ಹುದ್ದೆಯನ್ನು ಖಾಯಂಗೊಳಿಸುವ 
ಮಾಡಬೇಕು. ವಿಷಯ ಮತ್ತು ಕನಿಷ್ಠ ವೇತನ ನಿಯಮ 

ಅನ್ವಯಿಸುವುದಿಲ್ಲ. : 

2 | ಐ.ಸಿ.ಡಿ.ಎಸ್‌. ಯೋಜನೇತರ ಪಸಿ.ಔ.ಎಸ್‌. ಯೋಜನೆಯನ್ನು 
ಕೆಲಸವನ್ನು ವಹಿಸುವುದನ್ನು ಹೊರತುಪಡಿಸಿ ಇತರೆ ಕೆಲಸ 
ನಿಲ್ಲಿಸುವುದು. ಕಾರ್ಯಗಳನ್ನು ವಹಿಸದಿರುವ ಬಗ್ಗೆ 

ಈಗಾಗಲೇ ಎಲ್ಲಾ ಜಿಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪ 
ನಿರ್ದೇಶಕರುಗಳಿಗೆ ಪತ್ರ ಬರೆಯಲಾಗಿದೆ. 


7 ಗಠಾನಾರ್ಣರ್ತಯರಗೆ 
ಇಎಸ್‌ಐ 1 ಪಿಎಫ್‌. 
ಜಾರಿಗೊಳಿಸುವುದು. 


ಅಂ.ಕಾರ್ಯಕರ್ತೆ /ಸೆಹಾಯಕಿಯರು 
ಗೌರವ ಸೇವೆಗೆ ಸೇರಿರುವುದರಿಂದ 
ಇ.ಎಸ್‌.ಐ. / ಪಿ.ಎಫ್‌. ನಿಯಮ 
ಅನ್ನಯಿಸುವುದಿಲ್ಲ. 


4 | ಅಂಗನವಾಡಿ ಕಾರ್ಯಕರ್ತೆ / 
ಸಹಾಯಕಿಯರ 
ಗೌರವಧನವನ್ನು 
ಕುರಿತು. 


ಹೆಚಿಸುವ 
ಚಿ 


ಕಳೆದೆ ``ಸಾಲಿನಲ್ಲಿ ಅಂಗನವಾಡಿ 
ಕಾರ್ಯಕರ್ತೆ ಮತ್ತು ಅಂಗನವಾಡಿ 
ಸಹಾಯಕಿಯರ, ಗೌರವಧನವನ್ನು 
ಹೆಚ್ಚಿಸಿರುವುದರಿಂದ, ಪುಸುತ 


ಗೌರವಧನ ಹೆಚ್ಚಿಸುವ ಪ್ರಸ್ತಾವನೆ 
ಇರುವುದಿಲ್ಲ. | 


/ 


ಸಂ:ಮಮಇ 61 ಐಸಿಡಿ 2021 


Pa 


ರ 
5 


ಬ 
PS 


- (ಶಶಿಕಲ್ಲಾ" ಗಟ್ಧಾಜೀಟ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ "ಮತ್ತು ಹಿರಿಯ *ಫೌಗರೀಕರ 

ಸಬಲೀಕರಣ ಸಚಿವರು. 


